ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯ 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


“1017 
4042 


::ಶ್ರೀ ಕೆ.ಟಿ ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ : : 22.03.2021 ್ಣ 
ಉತ್ತರಿಸುವ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
' ವೈದ್ಯಕೀಯ ಶಿಕ್ಷಣ ಸಚಿವರು. 
ಕ್ರ.ಸಂ ಪ್ರಶ್ನೆ ಉತ್ತರ 


ರಾಜ್ಯದಲ್ಲಿ ಇದೂವರೆವಿಗೂ ಎಷ್ಟು ಜನರಿಗೆ 
ಕರೋನಾ ಲಸಿಕೆ ಹಾಕಲಾಗಿದೆ; 


ರಾಜ್ಯದಲ್ಲಿ ದಿನಾಂಕ: 16.03.2021 ರೆ ಅಂತ್ಯಕ್ಕೆ 
ಒಟ್ಟು 16,68,628 ಡೋಸ್‌ ಲಸಿಕೆ ನೀಡಲಾಗಿದೆ." 


ಲಸಿಕೆ ಪಡೆದವರಲ್ಲಿ ಇದುವರೆಗೂ 505 ಸಣ್ಣ ಮತ್ತು 28 


ಆ ಈ ಲಸಿಕೆ ನೀಡಿದ ನಂತರ ಏನಾದರೂ ಅಡ್ಡ 
ಪರಿಣಾಮಗಳು ಉಂಟಾಗಿರುವ: ಬಗ್ಗೆ| ಗಂಭೀರ, 1 ತೀವ್ರ ಅಡ್ಡಪರಿಣಾಮಗಳ ಪ್ರಕರಣಗಳು 
ವರದಿಯಾಗಿದೆಯೇ; ಕಂಡುಬಂದಿದ್ದು, ಲಸಿಕೆ ಪಡೆದವರಲ್ಲಿ 4. ಜನ! 
ಸಾವನ್ನಪ್ಪಿರುತ್ತಾರೆ. 
ಇ ರಾಜ್ಯದ ಎಲ್ಲಾ ಜನರಿಗೆ ಯಾವಾಗ ಲಸಿಕೆ ರಾಜ್ಯದಲ್ಲಿ ಜನವರಿ 16, 2021 ರಿಂದ ಆರೋಗ್ಯ 


ನೀಡಲಾಗುವುದು? 


1 Administration 


ಕಾರ್ಯಕರ್ತರಿಗೆ, ಫೆಬ್ರವರಿ 02, 2021 ರಿಂದ ಮುಂಚೂಣಿ 
ಕಾರ್ಯಕರ್ತರಿಗೆ ಮತ್ತು ಮಾರ್ಚ್‌ 8, 2021 ರಿಂದ 60 
ವರ್ಷ ಮೇಲ್ಪಟ್ಟ ಮತ್ತು 45-59 ವರ್ಷ ವೆಯಸ್ಸಿನ ಸಹ 
ಅಸ್ವಸ್ಥತೆ. ಹೊಂದಿರುವವರಿಗೆ ಕೋವಿಡ್‌ 
ನೀಡಲಾಗುತ್ತಿದೆ. ಮುಂದುವರೆದು ಕಾಲಕಾಲಕ್ಕೆ ಭಾರತ 


ಸರ್ಕಾರದ National Expert Group on Vaccine 
for COVID-19 [NEGVAC]. 
ಮಾರ್ಗಸೂಚಿಯಂತೆ ಲಸಿಕೆ. ನೀಡಲಾಗುವುದು. 


ಲಸಿಕೆ 


ಆಕುಕ 62 ಎಸ್‌ಎಂಎಂ 2021 


A 
್‌್‌ಡಾ।ಕೆ. ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


